ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿನ ಪ್ರಶ್ನೆ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


: 765 
: ಶ್ರೀ, ಆರ್‌. ಪ್ರಸನ್ನ ಕುಮಾರ್‌ 
: ತೋಟಗಾರಿಕೆ ಸಚಿವರು 

= 17.12.2018 


ಉತ್ತರಿಸುವ ದಿನಾಂಕ 

ಕ್ರ.ಸಂ ಪ್ರಶ್ನೆ ಉತ್ತರ 

ಅ) | ರಾಜ್ಯ ಸರ್ಕಾರವು ಯಾವ ಯಾವ | 2018-19 ನೇ ಸಾಲಿನಲ್ಲಿ ತೋಟಗಾರಿಕೆ 
ತೋಟಗಾರಿಕೆ ಬೆಳೆಗಳಿಗೆ ಎಷ್ಟು ಸಹಾಯಧನ | ಇಲಾಖೆಯಿಂದ ವಿವಿಧ ಬೆಳೆಗಳಿಗೆ ನಿಗಧಿಪಡಿಸಿರುವ 
(ಸಬ್ಲಿಡಿ) ನೀಡುತ್ತಿದೆ; ಸಹಾಯಧನ (ಸಬ್ಸಿಡಿ) ವಿವರಗಳನ್ನು ಅನುಬಂಧ-1 

ರಲ್ಲಿ ಒದಗಿಸಿದೆ. 

ಆ) |ಎಷ್ಟು ಎಕರೆ ಪ್ರದೇಶಕ್ಕೆ ಸಹಾಯಧನ |79772.60 ಎಕರೆಗೆ ಸಹಾಯಧನ ನೀಡಲಾಗುತ್ತಿದೆ. 
ನೀಡಲಾಗುತ್ತಿದೆ; (ವವರ ನೀಡುವುದು) ವಿವರಗಳನ್ನು ಅನುಬಂಧ-2 ರಲ್ಲಿ ಒದಗಿಸಿದೆ. 

ಇ) |ಬೆಲೆ ಕುಸಿತವಾದಾಗ ರೈತರನ್ನು ರಕ್ಷಣೆ |ಬೆಲೆ ಕುಸಿತವಾದಾಗ ರೈತರನ್ನು ರಕ್ಷಣೆ ಮಾಡಲು 
ಮಾಡಲು ಸರ್ಕಾರ ಕೈಗೊಂಡಿರುವ | ಸರ್ಕಾರ ಈ ಕೆಳಕಂಡ ಕ್ರಮಗಳನ್ನು 
ಕ್ರಮಗಳೇನು; ಕೈಗೊಂಡಿರುತ್ತದೆ. 

1. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ 


ಯೋಜನೆ (MSP) ಯಡಿ ಕೊಬ್ಬರಿಗೆ ಬೆಂಬಲ 
ಬೆಲೆಯನ್ನು ಪ್ರತೀ ವರ್ಷ ಕೇಂದ್ರ ಸರ್ಕಾರದಿಂದ 


ಘೋಷಿಸಲಾಗುತ್ತದೆ. ಮಾರುಕಟ್ಟೆ ಧಾರಣೆ 
ಕುಸಿತದ ಸಂದರ್ಭಗಳಲ್ಲಿ ಬೆಂಬಲ ಬೆಲೆ 
ಮಾರ್ಗಸೂಚಿಗಳನ್ವಯ ಖರೀದಿಸಲು 
ಅವಕಾಶವಿರುತ್ತದೆ. 


. ಕೇಂದ್ರ ಸರ್ಕಾರದ ಮಾರುಕಟ್ಟೆ ಮಧ್ಯ ಪ್ರವೇಶ 


ಯೋಜನೆಯಡಿ (MS) ಅಡಿಕೆ ಈರುಳ್ಳಿ, 
ಆಲೂಗಡ್ಡೆ ಮುಂತಾದ ಬೆಳೆಗಳ ಮಾರುಕಟ್ಟೆ 


ಬೆಲೆ ಕುಸಿತದ ಸಂದರ್ಭದಲ್ಲಿ ಮಾರುಕಟ್ಟೆ 
ಮಧ್ಯ ಪ್ರವೇಶ ಯೋಜನೆ 
ಮಾರ್ಗಸೂಚಿಗಳನ್ವಯ ಖರೀದಿ 
ಮಾಡಲಾಗುತ್ತಿದೆ. 


3. ರಾಜ್ಯ ಸರ್ಕಾರದಿಂದ ಕೃಷಿ" 
ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡಲಾದ 
ಮಾವಿನ ಹಣ್ಣು ಮತ್ತು ಈರುಳ್ಳಿಗೆ ಬೆಂಬಲ 
ಬೆಲೆ ನೀಡಲಾಗಿದೆ. 


4. ತಾಳೆ ಹಣ್ಣಿಗೆ ಬೆಲೆ ನಿಗದಿಪಡಿಸಿ, ಬೆಂಬಲ ಬೆಲೆ 


ಉತ್ಪನ್ನ 


ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ. 


ಈ) 


ರೈತ ಬೆಳೆದ ಪ್ರತಿ ತೋಟಗಾರಿಕೆ ಬೆಳೆಗೂ 
ಬೆಂಬಲ ಬೆಲೆ ಇದೆಯೇ: ಇಲ್ಲದಿದ್ದಲ್ಲಿ 


ಯಾವ ಯಾವ ಬಚಚೆಳೆಗೆ ಬೆಂಬಲ 
ಬೆಲೆಯನ್ನು ಘೋಷಣೆ ಮಾಡಿ 
ಅನುಷ್ಠಾನಗೊಳಿಸಲಾಗಿದೆ? 


ರೈತ ಬೆಳೆದ ಪ್ರತಿ ತೋಟಗಾರಿಕೆ ಬೆಳೆಗೂ ಬೆಂಬಲ 
ಬೆಲೆ ಇರುವುದಿಲ್ಲ. 
ಬೆಂಬಲ ಬೆಲೆ ಘೋಷಣೆ ಮಾಡಿ 
- ಅನುಷ್ಠಾನಗೊಳಿಸಲಾದ  ಜಚೆಳೆಗಳಾವುವೆಂದರೆ, 
ಸುಲಿದ ತೆಂಗಿನ ಕಾಯಿ, 


ಈರುಳ್ಳಿ ಆಲೂಗಡ್ಡೆ, ಮಾವು, ಟೊಮ್ಯಾಟೊ 


ಕೊಬ್ಬರಿ, ಅಡಿಕೆ, 


ಮತ್ತು ತಾಳೆಹಣ್ಣು. 


ಸಂ. ತೋಇ 425 ತೋಣವಿ 2018 


ಅನುಬಂಧ-1 


LC0 765 


' 2018-19 ನೇ ಸಾಲಿನಲ್ಲಿ ತೋಟಗಾರಿಕೆ ಇಲಾಖೆಯಿಂದ ವಿವಧ ಬೆಳೆಗಳಿಗೆ ನಿಗಧಿಪಡಿಸಿರುವ ಸಹಾಯಧನ (ಸಬ್ಬಿಡಿ) ವಿವರ 


(ರೂ.ಗಳಲ್ಲಿ) 
ಪ್ರತೀ ಹೆಕ್ಟೇರ್‌ ಗೆ | ಸಹಾಯಧನ ಪ್ರತೀ ಹೆಕ್ಟೇರ್‌ ಗೆ 
ಕ್ರ. _ ತಗಲುವ ಪರಿಶಿಷ 
MK ಬೆಳೆ ಅಂತರ ವರ್ಷ ಉತ್ಕಾದನಾ ವೆಚ್ಚ ಸಾಮಾನ್ಯ | ನರ್‌ ಟ 
K ಾತಿ/ಪಂಗಡ 
ರೈತರು 50% 
; ರೈತರು 90% 
[ಹೊನ ಪ್ರದೇಶ ವಿಸ್ತರಣೆ 172000.00| 86000.00| 154800.00 
1x1 ಮೀ, [ನೊದಲನೇ ವರ್ಷದ ನಿರ್ವಹಣೆ 61000.00|  30500.00{ 54900.00 
ಒಟ್ಟು 233000.00| 116500.00| 209700.00 
1 |ಗುಲಾಬಿ fr 
15x18 [ನನ್‌ ಪರರ ವಿಸರಣೆ 87545.00| 43772.50| 78790.50 
Nl ಮೊದಲನೇ ವರ್ಷದ ನಿರ್ವಹಣೆ 22585.00| 1129250 2032650 
- ಒಟ್ಟು 110130.00} 55065.00| 99117.00 
[_ | + 
ಸಾ 0೧3x0೩5 ಹೂಸ ಪ್ರದೇಶ ವನ್ವರಣೆ 603100.00| 301550.00| 542790.00 
2 |ಕನಕಾಂ ಮೀ. ಒಟ್ಟು 603100.00| 301550.00| 542790.00 
iN 0.6x045 [ಹೊಸ ಪ್ರದೇಶ ವಿಸ್ತರಣೆ 144074.00| 72037,00| 129666.60 
ಮೀ. ಒಟ್ಟು 144074.00|_72037.00| 129666.60 
3 ಚಂಡುಹೂ 
1.2 x 0.6 |ಹೊಸ ಪ್ರದೇಶ ವಿಸ್ತರಣೆ 97776.00] 48888.00] 87998.40 
§ ಮೀ. ಒಟ್ಟು 97776.00| 48888.00[| 87998.40 
4 [sssesr 0.6 x 0,3 ಹೊಸ ಪ್ರದೇಶ ವಿಸ್ತರಣೆ 103875.00|  51937.50| 93487.50 
Ne ಮೀ. ಒಟ್ಟು 103875.00| 51937.50| 93487.50 
A 03x02 [ಹೊಸ ಪ್ರದೇಶ ವಿಸ್ತರಣೆ 137500.00| 68750.00| 123750.00 
ಸುಗಂಧ ರ ಒಟ್ಟು ‘| _ 137500.00| 68750.00| 12375000 
6 [ಗಾ ಡಿಯೋಲನ್‌ 0.3x0.2 [ಹೊಸ ಪ್ರದೇಶ ವಿಸ್ತರಣೆ | 423170.00| 211585.00| 380653.00 
ರ ಮೀ ಒಟ್ಟು 423170.00| 211585.00| 380853.00 
12x12 (ಮಾನ ಪದಶನಿಸ್ತರಣೆ 126550.00 93460.00| 114228.00 
ಯ ದಲನೇ ವರ್ಷದ ನಿರ್ವಹಣೆ 50405.00| 25202.50| 4536450 
ನ ಒಟ್ಟು 177325.00| 88662.50| 159592.50 
೨0x15 (ನನ್‌ ವನತವಿಸ್ವರಣೆ | 7924900| 3962450| 7132410 
7 |ಮಲ್ಲಿಗೆ ಮೀ ಮೊದಲನೇ ವರ್ಷದ ನಿರ್ವಹಣೆ 29868.00[ 14934.00|  26881,20 
* ಒಟು 109117.00| 54558.50| 98205.30 
25೩25 (ನನನಪೆದೇಶವಿಸ್ವರಣೆ 71120.00|  35560.00|  64008.00 
ಮ್ಲ (ಮೊದಲನೇ ವರ್ಷದ ನಿರ್ವಹಣೆ 21605.00| 10802.50| 1944450 
| NN 2725.00] 46362.50| 8345250 
8 [sx 0.3 x 0.3 [ಹೊಸ ಪ್ರದೇಶ ವಿಸ್ತರಣೆ 67500.00| 33750.00| 60750.00 
ಆ ಮೀ. 67500.00] 33750.00| 60750.00 
[| 
9 [ಪುನಾ ನಿಖರ ಬಾಯ 500 ಗ್ರಾ ನನನ ಪರೆಪವಿಸರಣಿ - 91245.00| _45622.50|  82120.50 
k * 4 ಒಟ್ಟು 91245.00{ 45622 50|_ 8212050 
10 ಬಮ ನಖಯದ ಬೆಜಾಯ 20,000 ಹೊನ ಪ್ರದೇಶ ವಿಸ್ತರಣೆ 106250.00| _ 53125.00| 9562500 
NN - ಸಸಿ! ಹೆ ಒಟುಟ 106250.00| 53125.00| 95625.00 
[ಹೆ ೨.00) 


(ರೂ.ಗಳಲ್ಲಿ), 


ಪ್ರತೀ ಹೆಕ್ಟೇರ್‌ ಗೆ | ಸಹಾಯಧನ ಪ್ರತೀ ಹೆಕ್ಟೇರ್‌ ಗೆ 
ಕ್ರ. & ತಗಲುವ ಪರಿಶಿಷ, 
WN ಬೆಳೆ ಅಂತರ ವರ್ಷ ಉತ್ಪಾದನಾ ವೆಚ್ಚ | ಸಾಮಾನ್ಯ Ek 
ರೈತರು 50% | 
| ರೈತರು 90% 
TA ROSE: 58೮ ಮನನ ಪುಡತ ವರಣ 102195.00|  51097.50 9197550] 
£ಲ್‌ ಬೀನ್ಸ್‌ ನಿಖರ ಬೇಸಾಯ ್ಜ 
1 [ಪೋಲ್‌ ಥಲ | ಒಟ್ಟು 102195.00| 51097.50| 91975.50 
l [ 
0.15 x 0.10 [ಹನ ಪ್ರದೇಶ ಎನ್ನರಣ 82902.00f  41451.00| 7461780 
k) ಲಾಬಿ ಈರುಳಿ. 
12 (ಬಳಢಗುಲುಬಿ' ಈರುಳ್ಳಾ ಮೀ. ಒನ್ಟು 82902.00| 41451 00[ 74611.80 
[ix RE 0.75 x 0.75 [ಹೂಸ ಪ್ರದ ಎನ್ನನಣ | 10350500 S75250| 315450 
ಅ ಮೀ, f ಒಟ್ಟು 103505.00| 51752.50[| 93154.50 
ರ 05x 0.45 ಹೊಸ ಪ್ರದೇಶ ವಿಸ್ತರಣೆ 79837.20| 3991860 7185348 
less x. | ಒಟ್ಟು 79837.20| 39918.60| 7185348 
— — + 
ಹೊಸ ಪ್ರದೇಶ ವಿಸ್ತರಣೆ 85875.00| —42837.50| 77107.50 
£, 5x4 ಮ್ಹಿ ನೌರಲನೇ ವರ್ಷದ ನಿರ್ವಹಣೆ 22973.00| “1486.50 20675.70| 
15 [ಮಾವು ಸಮ್‌ ರಸಾ ವರದ ನಿಮ 37460.001 13730.00| —24714.00 
ಒಟುಟ 136108.00] 68054.00] 122497.20| 
- ಹೊಸ ಪ್ರದೇಶ ವಿಸ್ತರಣ 91530.00] 45765.00|  82577.00 
3x2 ಮೀ. [ಮೊದಲನೇ ವರ್ಷದ ನಿರ್ವಹಣೆ 35358.00] ” 17679.00| 31622.20 
ಒಟು 126888.00| 63444.00| 114199.20 
16 [ಅಂಜೂರ T | 
ಹೊಸ ಪ್ರದೇಶ ವಸ್ಥರಣ 62567.00[ 31285.50|_ 563510.30 
4x3 ಮೀ, ಮೊದಲನೇ ವರ್ಷದ ನಿರ್ವಹಣೆ 19218.00]| 9609.00] 1729620 
| ಒಟು 81785.00| 40892.50|_ 73606.50 
2.4% 1.8 [ಹೊಸ ಪ್ರದೇಶ ವಿಸ್ತರಣ 153435.00} 76717.50| 138091.50 
ಮೀ. ಒಟ್ಟು 153435.00[ 76717.50| 138091.50 
Se ೨೩15 ಬೂ [ನನ ಪದ್‌ ವಿಸ್ತರಣೆ 189065.00[ 94532501 170158.50| 
ಸ Eek ಒಟ್ಟು 189065.001 94532.50| 170158.50 
20% 18 ಹೂಸ ಪ್ರಾ ವಸ್ವರಣೆ 1696805.00] 84802.50| 152644.50 
| ಮೀ ಒಟ್ಟು 169605.00[ 84802.50{ 15264450 
-. 
Vosxoox SSS 150000.00| 7500.00 135006.00| 
18 | ಅನಾನಸ್‌ 03ಎ ಮಾದಲನೇ ವರ್ಷದ ನಿರತ 45000 00 —22500.00[ 4050.00 
0.3 ಮೀ. ನಾ 7550.00 
ಹನ ಪ್ರದ ನ 51085001 2554250 3557650 
OS 6x5 ಮೀ, (ಮೌದಲನೇ ವರ್ಷದ ನಿವ್‌ | 16113,00| 6056.50 1450170] 
9 |ಸಪೋ ಸ್‌ [ರಡನೇ ವರ್ಷದ ನಿರ್ವಹಣೆ 17460.00_ 8730.00] 1571400 
K 1 ಒಟ್ಟು __ 84658. 2. 
ಹೊಸ ಪ್ರಡೆಶ ಎಸರಣೆ 87920.00| 43960.00| 7912800 
ಮೊದಲನೇ ವರ್ಷದ ನಿರ್ಪವಣೆ 39683.00] 1984150 35714.70| 
20 [ಸೀಬೆ 5x2ಮೀ. ——— — 
ಎರಡನೇ ವರ್ಷದ ನಿರ್ವಹಣೆ 61520.00| 30760 00|  55368.00 
| ಒಟ್ಟು TEER 94561.50| 170210.70 


pn uL 


ಪ್ರತೀ ಹೆಕ್ಟೇರ್‌ ಗೆ | ಸಹಾಯಧನ ಪ್ರತೀ ಹಕ್ಟೇರ್‌ ಗೆ 
ಕ್ರ.| ತಗಲುವ 'ಪರಿಶಿಷ 
ಸಂ. ಚೆಳೆ ಅಂತರ ವರ್ಷ ಉತ್ಪಾದನಾ ವೆಚ್ಚ| ಸಾಮಾನ್ಯ NN 
ಜಾತಿ/ಪಂಗಡ 
ರೈತರು 50% 
ರೈತರು 90% 
24 [ರಾಳ ( ಏಲಕ್ಕಿ! ನಂಜನಗೂಡು 2.21.2 |ಹೊಸ ಪ್ರದೇಶ ವಿಸ್ತರಣೆ 203775.00] 101887.50| 183397.50 
ರಸಬಾಳಿ! ಪುಟ್ಟಬಾಳಿ) ಮೀ. ಒಟುಟ 203775.00| 101887.50| 183397.50 
| 
ತಾಳೆ ತೋಟದಲ್ಲಿ ಅಂತರ |] 
| ಹೊಸ ಪ್ರದೇಶ ವಿಸ್ತರಣೆ 102455.00| 51227.50| 92209.50 
pS ಬೆಳೆಯಾಗಿ ಬಾಳೆ ( ಏಲಕ್ಕಿ! 2.2x1.2 
ನಂಜನಗೂಡು ರಸಬಾಳೆ! ಮೀ, 
R ಒಟ್ಟು 102455.00| 51227.501| 92209.50 
ಪುಟ್ಟಬಾಳೆ) 
2 |*ಮಲಾಷುರ ಕೆಂಪು ಬಾಳಿ! 25x20 [ಹೊಸ ಪ್ರದೇಶ ವಿಸ್ತರಣೆ 157880.00| 78940.00| 142092.00 
000 
ನೇಂದ್ರನ್‌ ಮೀ. ಒಟ್ಟು 157880.00| 78940.00| 142092.00 
ಗವ ಅನ IW 
ತಾಳೆ ತೋಟಗಳಲ್ಲಿ ಅಂತರ 25x20 |ಹೊಸ ಪ್ರದೇಶ ವಿಸ್ತರಣೆ 85495.00| 42747.50| 76945.50 
24 [ಬೆಳೆಯಾಗಿ ಕಮಲಾಪುರ ಕೆಂಪು ಮ } 
ಬಾಳೆ! ನೇಂದ್ರನ್‌ - ಒಟ್ಟು 85495.00| 42747.50| 76945.50 
r 20x15 [ಹೂಸ ಪ್ರದೇಶ ವಸ್ಕರಣೆ 275859.00| 137929.50| 248273.10 
25 |ಅಂಗಾಂಶ ಬಾಳೆ 
ಮೀ ಒಟ್ಟು 275859.00|_137929.50| 248273.10| 
6 ತಾಳೆ ತೋಟಗಳಲ್ಲಿ ಅಂತರ 2.01.5 [ಹೊಸ ಪ್ರದೇಶ ವಿಸ್ತರಣೆ 149395.00| 74697.50| 134455.50 
|ಜೆಳೆಯಾಗಿ ಅಂಗಾಂಶ ಬಾಳೆ ಮೀ. ಒಟ್ಟು 149395.00| 74697.50| 134455.50 
T ಹೊಸ ಪ್ರದೇಶ ವಿಸ್ತರಣೆ 120995.00| 60497.50} 108895.50 
3x2 ಮೀ. [ಮೊದಲನೇ ವರ್ಷದ ನಿರ್ವಹಣೆ 51045.00| 25522.50| 4594050 
27 [ದಾಳಿಂಬೆ ಒಟ್ಟು 172040.00| 86020.00| 154836,00 
ಹೊಸ ಪ್ರದೇಶ ವಿಸ್ತರಣೆ 73155.00| 36577.50| 65839.50 
4.5 x3 ಮೀ. [ಮೊದಲನೇ ವರ್ಷದ ನಿರ್ವಹಣೆ 24825.00| 12412.50| 2234250 
ಒಟ್ಟು 97980.00| 48990.00} 88182.00 
8 ಹೊಸ ಪ್ರದೇಶ ವಿಸ್ತರಣೆ 68175.00|] 34087.50| 61357.50 
ಬೆ | ಮೋಸಂಬಿ | ಚಕೋತೆ 5.0 mx 4.0 [ಮೊದಲನೇ ವರ್ಷದ ನಿರ್ವಹಣೆ 27208.00| 13604.00] 24487.20 
28 [ನಿಂಬೆ | ಮೋಸಂಬಿ | ಚಕ್ಕೋ ಮಃ.  [ನರಡಸೇವರ್ಷದ ನಿರ್ವಹಣ 31095.00|_15597.50|  25075.50| 
ಒಟ್ಟು 126578.00| 63289.00| 113920.20 
ಹೊಸ ಪ್ರದೇಶ ವಿಸ್ತರಣೆ 21002.00| 10501.00| 18901.80 
ೋಟಗಳಲ್ಲಿ ಅಂತರ — 
29 Medes We ನ 6x6ಮೀ, [ನೊದಲನೇ ವರ್ಷದ ನಿರ್ಷಪಡ 8782.00 4391.00| 790380 
- i - ಒಟ್ಟು 29784.00| 14892.00| 26805.60 
ಹೊಸ ಪ್ರದೇಶ ವಿಸ್ತರಣೆ 127310.00| 63655.00} 114579.00 
25x15 
ಮ ಮೊದಲನೇ ವರ್ಷದ ನಿರ್ವಹಣೆ 558652.00| 279326.00| 502786.80 
ಒಟುಟ 685962.00| 342981.00| 617365.80 
30 [ದಾಕ್ಷಿ & A 
ಹೊಸ ಪ್ರದೇಶ ವಿಸ್ತರಣೆ 100500.00| 50250.00]| 90450.00 
3.5% 1.5 ಮೀ. [ಮೊದಲನೇ ವರ್ಷದ ನಿರ್ವಹಣೆ 541800.00| 270900.00| 487620.00 
ಒಟ್ಟು 642300.00| 321150.00| 578070.00 


(ರೂ.ಗಳಲ್ಲಿ), 


7 ಪ್ರತೀ ಹೆಕ್ಟೇರ್‌ ಗೆ | ಸಹಾಯಧನ ಪ್ರತೀ ಹೆಕ್ಟೇರ್‌ ಗೆ 
§ ತಗಲುವ 
4 ಚಿಳಿ ಅಂತರ ವಷ | 3k ಸಾಮಾನು ಪರಿಶಿಷ್ಟ 
ಸಂ. ಉತಾಪದನ್ನಾ ವೆಚೆ ಜಾತಿ/ಪಂಗಬ 


ರೈತರು 90% 

57528.00 
14443.20 
18247.50 


ನ ವಿಸ್ತರಣೆ 63920.00 
| ಜಾಯಿಕಾಯಿ! ಅವಂಗ 5.4 x 5.4 [ಮೊದಲನೇ ವರ್ಷದ ನಿರ್ವಹಣೆ 16048.00 

(ಸುಧಾರಿತ ತಳಿಗಳು) ೫ 20275.00 
100243.00 


ಹೊಸ ಪ್ರದೇಶ ವಿಸ್ತರಣೆ 54310.00| 27155.00 
ಜಾಯಿಕಾಯಿ! ಲವಂಗ 5.4 x 5.4 [ಮೊದಲನೇ ವರ್ಷದ ನಿರ್ವಹಣೆ 16086.00 8043.00 
(ಸಸಿಗಳು) ಮೀ ಎರಡನೇ ವರ್ಷದ ನಿರ್ವಹಣೆ 20275.00| 10137.50 
90671.00}) 45335.50 


48879.00 
14477.40 
18247.50 
81603.90 


ಹೊಸ ಪ್ರದೇಶ ವಿಸ್ತರಣೆ 
8x8ಮೀ. [ಮೊದಲನೇ ವರ್ಷದ ನಿರ್ವಹಣೆ 
ಒಟ್ಟೂ 


31951.00 28755.20 
4822.20 


33578.10 


ತೆಂಗಿನ ಕೋಟಗಳಲ್ಲಿ ಅಂತರ 


py 


ಬೆಳೆಯಾಗಿ ಕಾಳು ಮೆಣಸು 


37309.00 


ಹೊಸ ಪ್ರದೇಶ ವಿಸ್ತರಣೆ 
ಮೊದಲನೇ ವರ್ಷದ ನಿರ್ವಹಣೆ 
ಒಟ್ಟು 


76842.00 
30037.50 
59377.50) 106879.50 


118755.00 


92871.00| 
3225690 
12512790 


ಹೊಸ ಪ್ರದೇಶ ವಿಸ್ತರಣೆ 
ಮೊದಲನೇ ವರ್ಷದ ನಿರ್ವಹಣೆ 


103190.00 


139031.00| 69515.50 


ಹೊಸ ಪ್ರದೇಶ ವಿಸ್ತರಣೆ 
ಮೊದಲನೇ ವರ್ಷದ ನಿರ್ವಹಣೆ 


21002.00| 10501.00| 18901.80 
7903.80 


26805.60 
17380.00|  31284.00 
8727.00 15708.60 
26107.00| 46992.60 


41435.00| __74583.00 
21045.00 
ಬೆಳೆಯಾಗಿ ಕೋ ಮೀ, ವಷ i 2453250 


ಕಾಫಿ ಶೋಟಿಗಳಲ್ಲಿ ಆಂತರ 
ಬೆಳೆಯಾಗಿ ಕಾಳು ಮೆಣಸು 


14892.00 


ೋಟಿಗಳಲ್ಲಿ ಅಂತರ 


17454.00 
52214.00 


ಕಾಳು ಮೆಣಸು 


103361.00 


ಒಟ್ಟು 51680.50] 93024.90 
Nl 
1.2 x 0.60 151650.00| —75875,00| 136467.00 
39 |ಏಳ್ಕಿದೆಲೆ ಸವ 89493.50[ —44746.75|— 80544.15 
ಮೀ. 241123.50)| 120561.75| 217011.15 


ಷೆರಾ: ಪರಿಶಿಷ್ಟ ಜಾತಿ ! ಪಂಗಡ ರೈತ ಫಲಾನುಭವಿಗಳಿಗೆ ಶೇ. 90 ರಷ್ಟು ಸಹಾಯಧನ 
ಇತರೆ ರೈತ ಫಲಾನುಭವಿಗಳಿಗೆ ಶೇ. 50 ರಷ್ಟು ಸಹಾಯಧನ ನೀಡಲಾಗುತ್ತಿದೆ. 


ಅನುಬಂಧ-2 
2018-19 ನೇ ಸಾಲಿನ (ನವೆಂಬರ್‌-18 ರ ಅಂತ್ಯದವೆರೆಗೆ) ತೋಟಗಾರಿಕೆ ಬೆಳೆಗಳ ಪ್ರದೇಶ ವಿಸ್ತರಣೆಯ 


ವಿವರ 
ಸಂಖ್ಯೆ 
EU 
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 
5 
8 ಟೆಂಗವುದೆಶಿಸಣೆ | 3306 | 40420 
9 ಸುಜಲಾ OOOO 250480 | 159512 | 


ಒಟ್ಟಾರೆ 


79772.60 46331.06 


